| ಒಂದಾಣೆ ಮಾಲೆ, ಎರಡರ 


ಎಳೆಯರ ಗೆಳೆಯ 
( ಮಕ್ಕ ಳ ಹಾಡುಗಳು) 


ಜೆ 


[i 


೪ ರಚಯಿತ:: 
ಪಿ. ಸೀತಾರಾಮಭಟ್ಟ, ಮಿತ್ರಚ್ಛಲ'. 


ತ 


1960 


ಬೆಲೆ: ಆಣೆ ೧, 





ಒಂದಾಣೆ ಮಾಲೆ -- ಮಂಗಳೂರು. 


ಯು ಮಯಯ ಯು ಬಬ ಸುತತ 


ಪ್ರತಿ ವಾರವೂ ಕೊಂಡುಕೊಳ್ಳಿ ಫಳ 


F 
“ಒಂದಾಣೆ ಮಾಲೆ”ಯ ಪುಸ್ತಕಗಳು, ಪ್ರತಿ ವಾರ ಪ್ರ ಪ್ರಕಟವಾಗು 
ತ್ತಿವೆ. ಹೊಸ ಹೊಸ ವಿಷಯಗಳ ಮೇಲೆ. ಪುಸ್ತ ಕಗಳು ಹೊರಡುತ್ತಿನೆ. 
7954ನೇ ಸಪ್ಟಂಬರದಿಂದ 1960ನೇ ಜೂನ್‌ ತಿಂಗಳ ಎರಡನೆಯ 
ವಾರದ ವರೆಗೆ 275 ಪುಸ್ತಕಗಳು ಪ್ರಕಟವಾ ಗಿದ್ದು, ಇನ್ನೂ ಪ್ರತಿ ವಾರ 
ಒಂದೊಂದು ಹೊಸ ಪುಸ್ತಕವು ಹೊರಡುತ್ತ ಲೇ ಇದೆ. : 
275 ಆಣೆಗಳಿಗೆ "ಒಂದಾಣೆ ಮಾಲೆ'ಯು, ಹೊದಿಕೆ ಕೂಡಿ, ಒಟ್ಟು | 
5806 ಪುಟಗಳನ್ನು ಕೊಟ್ಟಿ ರುತ್ತದೆ. ಇಷ್ಟು ಮೊಬಲಗಿಗೆ ಇಷ್ಟು ಪುಟ 
ಗಳನ್ನು ಬೇರೆ ಎಲ್ಲಿಯೂ ಸ್ಟ್‌ ಪ್ರಕಟಣೆಯೂ ಕೊಟ್ಟಿಲ್ಲ. 
ವಿದ್ವಾಂ ಸರು ಪತಾತ್ರ "ಒಂದಾಣೆ ಮಾಲೆ'ಗೆ ಪ "ಅಶ್ಲೀಲ' | 
ಎಂಬ ಜ್‌! ನ ಮಾಲೆ'ಯ ಪ್ರಕಟಣೆಗಳಲ್ಲಿರುವುದಿಲ್ಲ. ] 
"ಒಂದಾಣೆ ಮಾಲೆ' ಪುಸ್ತಕಗಳು ಚಿಕ್ಕ ವಿದ್ಯಾರ್ಥಿಗಳಿಂದ ವಯೋ 
೪ ವೃದ್ಧರ ವರೆಗೆ, ಪ್ರತಿಯೊಬ್ಬ ನಿಗೂ ಅವಶ್ಯ ಇವೆ. ಇಷ್ಟು ಸುಲಭ ಚೆಲೆಯಲ್ಲಿ 
wks ಇನ್ನು ಉತ್ತಮ ತ ವು, ಈ ರ ಎಲ್ಲಿಯೂ ಒಗಟು. | 
"ಒಂದಾಣೆ ಮಾಲೆ? ಪುಸ್ತ ಕಗಳನ್ನು ಟಪ್ಪಾ ಲು ದ್ವಾರಾ ತರಿಸಿಕೊಳ್ಳು 
ವವರು ರೂ. 4.8 0ನ್ನು ನ ಮೂಕ ಕಳಿಸತಕ್ಕ ದ್ದು | 
| ಡಿಪಾಜಿಟ್‌ ಇಡುವವರು ಮಾತ್ರ ಏಜನ್ಸಿಗಾಗಿ ಬರೆದುಕೊಳ ತಕ್ಕದ್ದು. 
| ವಾರಕ್ಕೆ ಕೇವಲ ಒಂದಾಣೆ ವ್ಯಯದಿಂದ ಒಂದು ಉತ್ಕೃ ಸ್ವ-ಉಪ | 
| 
| 
- 


ಯುಕ್ತ ಪುಸ್ತಕವನ್ನು. ಹೊಂದುವ ಈ ಯೋಜನೆಯ ಸರವ 
ಮಾಡಿಕೊಳ್ಳಿರಿ. 


ಒಂದಾಣೆ ಮಾಲೆ, ಪ್ರಭಾತ ಆಫೀಸು, ರಥಬೀದಿ 
ವಗ 
ಹಿ ANNA PUBLICATIONS, (AR STREET, MANGALORE. 


ಡ್ಯ &« 


ಎಳೆಯರ ಗೆಳೆಯ 
(ಮಕ್ಕಳ ಹಾಡುಗಳು) 


ಸ್ಪಾ ಗತ ಗೀತೆ 


ಸ್ಟಾ ಗತಂ ಸು-ಸ್ಟಾ ಗತಂ 
ಸ್ಟಾ ಎ ಸು-ಸ್ತ್ರಾ ಗತಂ 


ಸ್ವಾಗತವಿದೊ- ಅಧ್ಯಕ್ಷರಿಗೆ 
ವಿದ್ಯಾಪ್ರೇಮಿಗಳೆಲ್ಲರಿಗೆ 
ಆನಂದೋತ್ಸವದಿಂದಿನ ಶುಭದಿನ 
ಬಂದು ನೆರೆದ ನಿಮಗೆಲ್ಲರಿಗೆ 
ಸ್ಟಾಗತಂ ಸು-ಸ್ವಾಗಶಂ “Hol 

ಹಳ್ಳಿಯ ನಮ್ಮ ಶಾಲೆಯನು 

ಬಾಲರ ಬಳಗದ ಲೀಲೆಯನು 

ನೋಡಿ ಹಾಡಿಕೊಂಡಾಡಲು ಮುದದಲಿ 

ಕೂಡಿದ ಸಜ್ಜನರೆಲ್ಲರಿಗೆ 

ಸ್ವಾಗತಂ ಸು-ಸ್ವಾಗತಂ | ೨॥ 
ಶಾಲೆಯ ಹಿತರಕ್ಷಣೆ ಬಯಸಿ 
ಕಿರಿಯರಾದ ನಮ್ಮನ್ನು ಹರಸಿ 
ಪ್ರೋತ್ಸಾಹಿಸಲ್ಫೆ ತಂದ ಸಕಲರಿಗು 
ನಮ್ಮಯ ಹಾರ್ದಿಕ ಸ್ವಾಗತಂ 
ಸ್ವಾಗತಂ ಸು-ಸ್ವ್ಟಾಗತಂ fs al 


ಫಿ.ಸೂಃಶಾಲೆಗಳಲ್ಲಿ ನಡೆಯುವ ಸಭೆ, ಸಮಾರಂಭಗಳ ಸಂದರ್ಭಗಳಲ್ಲಿ ನೂಕ 
ಳಿಂದ ಈ ಕವಿತೆಯನ್ನು ಹಾಡಿಸಬಹುದು. 


~ LN 9 ಯೊ, 


ನಾನೂ ಗಾಂಧಿಯಾಗುವೆ 


(ಅಭಿನಯ ಗೀತೆ) 





ಖಾದಿಪಂಚೆ ಉಟ್ಟು ಕೊಂಡು 
ಕನ್ನಡಕವ ಇಟ್ಟು ಕೊಂಡು 
ಹಾವುಗೆಗಳ ಮೆಟ್ಟಿ ಕೊಂಡು 

ನಾನು ಗಾಂಧಿಯಾಗುನೆ 
ಕೋಲನೂರಿ ನಗುತ ಬಂದು 

ನಾನು "ಗಾಂಧಿಯಾಗುವೆ Il all 


ಪರರ ಹಿತವ ಬಯಸಿ ದುಡಿನೆ 

ಅನ್ನ ಬಟ್ಟೆ ಗೆಯ್ದೆ ಪಡೆವೆ 

ನಾಡಿಗಾಗಿ. ಜೀವಕೊಡುವೆ 

ನಾನು. ಗಾಂಧಿಯಾಗುವೆ 
ಪ್ರೇಮದಿಂದ ಜಗವ ಗೆಲುವೆ * 
ನಾನು ಗಾಂಧಿಯಾಗುನೆ ls | 


ಫಾ ಪ್ರೆ ಸ 


ಹಣ್ಣು ಬೇಕೇ ನಿಮಗೆ? 


ಹಣ್ಣು ಬೇಕೇ ನಿಮಗೆ ಹಣ್ಣು ಬೇಕೇ? 
'ಉತ್ತಮ ಜಾತಿಯ ಮಾವಿನ ಹಣ್ಣು 
ಮಾಗಿದ ಒಳ್ಳೆಯ ಬಾಳೆಯ ಹಣ್ಣು 
ಘಟ್ಟಿದಿ ಬೆಳೆದಿಹ ಕಿತ್ತಳೆ ಹಣ್ಣು 
k ಬನ್ನಿರಿ ಕೊಳ್ಳಿರಿ ಹಲಸಿನ ಹಣು 
873 
ಹಣ್ಣು ಬೇಕೇ ನಿಮಗೆ ಹಣ್ಣು ಬೇಕೇ? ll a1 


ಇಲ್ಲಿದೆ ನೋಡಿರಿ ಪೇರಳೆ ಹಣ್ಣು 
ರಾಶಿಯೆ ಬಿದ್ದಿದೆ ನೇರಳೆ ಹಣ್ಣು 
ದೇಹಕೆ ಹಿತಕರ ಚಿಕ್ಕೂ ಹಣ್ಣು 
ಬನ್ನಿರಿ ಕೊಳ್ಳಿರಿ «ಮುಸುಂಬಿ?' ಹಣು 
ಇಂ 
ಹೆಣ್ಣು ಬೇಕೇ ನಿಮಗೆ ಹಣ್ಣು ಬೇಕೇ? | ೨॥ 
ಈಕಡೆಯಲ್ಲಿದೆ ಗೇರೂಹಣ್ಣು ಸ 
ಮದ್ದಿಗೆ ಬೇಕಿದು ನಿಂಬೆಯ ಹಣ್ಣು 
ಸೀತಾಫಲ್ಕ ದಾಳಿಂಬೇ ಹಣ್ಣು 
ಬನ್ನಿರಿ ಕೊಳ್ಳಿರಿ ಬುಗರೀ ಹಣ್ಣು 
ಹಣ್ಣು ಬೇಕೇ ನಿಮಗೆ ಹಣ್ಣು ಬೇಕೇ? lah 


ಪಿ.ಸೂ:-- ಮಕ್ಕಳಿಗೆ ಫಲವಸ್ತುಗಳ ಪರಿಚಯವನ್ನು ನಾಷಿಕೊಡೂನಲ್ಲಿ ಈ ಕಪಿ 
ಕೆಯಂ ಉಪಯುಕ್ತವಾಗಿದೆ. 


ವಾ ಸಾ ಾಗಘ)ಗೌ/ಗಣಗಸಸ್ತಾಘಗಾ ಣಾ 


ರಾವಾ 


ಚುಟುಕಗಳು 


ಮೊಸರಲಿಲ್ಲ ಕಲ್ಲು 


ಹಾತೆ ಹಿಡಿಯೆ ಹಲ್ಲಿ 


ಅಜ ಗಿಲ್ಲ ಹಲ್ಲು ಹೊಂಚುತಿದ್ದಿ ತಲ್ಲಿ 
ಚೆಂಗುಲಾಬಿ ಆಗ ಬಂದು 
ಗಿಡದ ತುಂಬ ಹಿಡಿದು ಕೊಂದು 


ಚುಚ್ಚುತಿರುವ ಮುಳ್ಳು 1೧! ತಿಂದಿತದನು ಬಿಲ್ಲಿ |೨॥ 


ಪೋಲಿ ಹುಡುಗ ಮಲ್ಲ" 


ಕೋಳಿ ಕದ್ದ ಮೆಲ್ಲ 
ಅವನ ನೋಡಿ 
ಜನರು ಕೂಡಿ 


ಹಿಡಿದು ಹೊಡೆದರೆಲ್ಲ 1೩1 


| ಹುಟ್ಟು 
ಬಂದಿತೆನ್ನ ಹುಟ್ಟುಹಬ್ಬ 
ಎಷ್ಟು ಹರುಷವು! 
ಬಂಧುಬಳಗದವರಿಗೆಲ್ಲ 


ಭಾರಿ ತೋಷವು lal 


ರಾಜರೊಡನೆ ದಂಡು 

ಚಿಣ್ಣ ರಿಂಗೆ ಚೆಂಡು 

ಅರಳಿ ನಗುವ 

ಹೂವಿನಲ್ಲಿ 

ಸೊದೆಯ ಸವಿಯ ಬಂಡು |೪॥ 


ಹಬ್ಬ 

ಹಿರಿಯಕಿರಿಯರೆಲ್ಲ ಅಂದು 
ಮನೆಯೊಳಿರುವರು. 

ಅಣ್ಣ ಅಕ್ಕ ಭಾವ ಮಾವ 
ಬಂದೆ ಬರುವರು ॥೨॥ 


ಬಣ್ಣ ಬಣ್ಣ ದುಡುಗೆಯೆನಗೆ 


ಡಿಸಲಿರುವರು 


ಎನಿತೊ ಚಿನ್ನದೊಡನೆಗಳನು 


ತೊಡಿಸಲಿರುವರು 


lal 


NY ANG 
ಹರಸುತೆನಗೆ ಹಿರಿಯರೆಲ್ಲ ಅಂದಿನೆಮ್ಮ ಹಬ್ಬದೂಟ 
ಮೆಚ್ಚು ಕೊಡುವರು ಭಾರಿ ««ಗಮ್ಮತು?? 
ಕೆರಿಯರೆಲ್ಲ ತೋಷದಲ್ಲು ನಮ್ಮ ಹರುಷ ಹೇಳಲೆನಗೆ 
ಪಾಲುಗೊಳುವರು 1೪1 ' ಮಾತೇ ಸಿಕ್ಕದು 1೫॥ 

ಗೋ ಮಾತೆ 


ಗೋಮಾತೆ ನಿಂದಿಹಳು 
ಬಾ ತಮ್ಮ ನೋಡು 
ಅವಳಡಿಗೆ ಬಕುತಿಯಲಿ 





ಗಿರಿಬಯಲು ತಿರಿತಿರಿದು 
ಹುಲ್ಲು ಮೇಯುವಳು 
ಕೆರೆ ತೊರೆಗಳಲಿ ಹರಿವ 


ವಂದನೆಯ ಮಾಡು | all ನೀರ ಕುಡಿಯುವಳು | ೨॥ 
ಉತ್ತಮೋತ್ತಮವಾದ 


ಹಾಲ. ನೀಡುವಳು 
ಗೊಬ್ಬರಕೆ ಸೆಗಣಿಯನು 


ತಾನೆ ಕೊಡುತಿಹಳು 


ಉಳಲೆಮಗೆ ಹೋರಿಗಳು 
ಸಿಗುವುವವಳಿಂದ 


ಮುಂದೆ ಹಾಲನು ಕೊಡುವ 


ಹಸುಗಳವಳಿಂದ 


lo 


ಸಾಕುವುದು ಚಿಣ 


1೩॥ 


ಗೋಮಾತೆ ಜಗಕೆ ಬಲು 
ಉಪಕಾರಿಯಣ್ಣ 
ಆಕೆಯನು ನುಮತೆಯಲಿ 


1೫1 


ಹ ವಾಂ ಪಾವರ ಅಟ ಟ್‌ 


ಗಡಿಯಾರ 
ದಿನ ದಿನ ಚಣಚಣವೆಣಿಸುತವ ಬರುವೆ 
ಜನತೆಗೆ ಸಮಯವ ಶೋರಿಸುತಿರುವೆ 
ಸೂಚನೆ ಕಾಯದೆ ನಿತ್ಯವು ಗೇಯುವೆ 
ಟ್ರಕ್‌ ಟಿಕ್‌ ಟಕ್‌ ಟಕ್‌ ಟಕ್‌ ಟಿಕ್‌ ಟಕ್‌ 1೧1 





ಸೆಕೆಯೇ ಚಳಿಯೇ ಯಾವುದೆಯಿರಲಿ 

ಸುಖವೇ ದುಃಖವೆ ಯೇನೇ ಬರಲಿ 

ನೀನಾ ಗೊಡವೆಯಿಲ್ಲದೆ ದುಡಿವೆ 
ಬಕ್‌ ಟಕ್‌ ಟಕ್‌ ಟಕ್‌ ಓಕ್‌ ಟಕ್‌ ಟಿಕ್‌ |೨/ 


ಸಂದಿಹ ನಿಮಿಷವದೆಂದಿಗು ಬರದು 

ಕಾಲದ ಬೆಲೆ ನಿಜರತುನಕು ಹಿರಿದು 

ಜತನದಿ ವೇಳೆಯ ಕಳೆಯೆಂಡೆನುನಯ? 

ಟಿಕ್‌ ಟಿಕ್‌ ಬಕ್‌ ಟಿಕ್‌ ಟಕ್‌ ಟಿಕ್‌ ಟಕ್‌ la 





ಚುಟುಕ 


ಚಿಕ್ಕ. ಹುಡುಗ ಕಿಟ್ಟ 

ಸ್ಪಲ್ಪ ಓದಿ ಬಿಟ್ರ 
ಎಲ್ಲ ಕಲಿತೆ" 
ನೆಂದು ತಾನು 


೨-೨ ಕ 
ಹೆಮ್ಮೆ ತಾಳಿ ಕೆಟ್ಟ. 





ಗಳ ಕ gc 


ತರಕಾರಿ ವ್ಯಾಪಾರಿ 


ನಾನು ಒಬ್ಬ ತರಕಾರಿಯ ವ್ಯಾ- ಪಾ-ರೀ 

ನನ್ನ ಹೆಸರು ಕೇಳಿಕೊಳ್ಳಿ ಹಮದೆ ಬ್ಯಾರಿ. 
ಬಗೆಯ ಬಗೆಯ ಕಾಯಿಪಲ್ಯ ನನ್ನಲ್ಲಿವೆ 

ಕಡಿಮೆ ಬೆಲೆಯ ಒಳ್ಳೆಮಾಲು ಇಲ್ಲೇ ಇದೆ. 
ಬೆಂಡೆ ಬದನೆ, ಅಲಸಂ-ಡೆ) ಸೌತೆ ಕಾ-ಯಿ 
ಹೀರೆ ಸೋರೆ ಕುಂಬಳವು ಚೀನಿಕಾ-ಯಿ. 
ಹಾಗಲವೆ? ಪಡುವಲವೆ? ಬೇಕು ಏನು? 

ಹರಿವೆ, ಬಸಳೆ, ನುಗ್ಗೆ ಬೇಕೆ? ಕೊಡುವೆ ನಾ-ನು. 
ಮಾಲು?” ನೋಡಿ ಕಾಸು ಕೊಡಿ ಚರ್ಚೆ ಬೇಡ 
ಮೋಸ ಮಾಡಲೊಲ್ಲೆ ನಾನು ಚಿಂತೆ ಬೇಡ. 
ಬೇಗ ಬಂದು ಕಾಯಿಪಲ್ಯ ಕೊಂಡುಕೊಂಡು 
ರುಚಿಯ ಪಲ್ಯದೂಟವುಣಿರಿ ತೋಷಗೊಂಡು. 


ಏ.ಸೂ;--ಮಕ್ಕಳಿಗೆ ನಾನಾ ರೀತಿಯ ಸೊಪ್ಪು ತರಕಾರಿಗಳ ಪರಿಚಯವರಾಡಿಸು 


ವಲ್ಲಿ ಈ ಪದ್ಮವು ಸಹಕಾರಿಯಾಗಬಹುದು. 


ಲಿಲ್ಲ ಬೀಬಿ, ವಸಂತಿ, ಭಾರತಿ 


ಎಲರು ಬನ್ನಿರಿ ಆಡೋಣ We 
೧ಗ೧ಿ 


8 


ಆಟಿನನಾಡಲ್ಯು,' ನಮ್ಮಯ ದೇಹದ 
ಅಂಗಗಳೆಲ್ಲವು ಬಲಿಯುವುವು 

ಆರೋಗ್ಯದ ಹೊಸ ಕಳೆಯನು ಹುರುಪನು 
ತಳೆಯುತ ದಿನದಿನ ಬೆಳೆಯುವುವು 


ಹಲವರ ಜೊತೆಯಲಿ ಕೂಡಿಯೆ ನಡೆಯಲು 
ಭೇದದ ಭಾವನೆಯಳಿಯುವುದು 
ಬೇರೆಯವರನೂ ತನ್ನೊಲು ಕಾಣುತ 
ಮನಸು ವಿಶಾಲತೆ ಪಡೆಯುವುದು ! ೩1 
ಗೆಳೆಯರು ಗೆಳತಿಯರೆಲ್ಲರು ಬನ್ನಿರಿ 
ತೋಷದಿ ನಲಿನಲಿದಾಡೋಣ i 
ತನು ಮನದಲಿ ನವ ಚೇತನ ಚಿಮ್ಮಲಿ 





ನಾಡಿನ ಸೇವೆಯ ಮಾಡೋಣ | 
ಮಕ್ಕಳಿಗೆ 
ಬನ್ನಿರಣ್ಣ ಬನ್ನಿರಕ್ಕ ಶಾಲೆ. ಸೇರಿ ಮಕ್ಕಳೊಡನೆ 
ಬನ್ನಿ ಹೋಗುವ ಓದು ಕಲಿಯುವ 
ಸೇಟು *ಬೂಕು* ಹಿಡಿದು ಹುರುಪಿನಿಂದ ಓದಿ 
ಕೊಂಡು ಬರೆದು 
ಶಾಲೆ ಸೇರುವ "೧1 ಜಾಣರಾಗುವ 1೨॥ 


ಶ್ರಿ 
ಗುರುಗಳಿರುವರು 


ಗೆಳತಿ ಗೆಳೆಯರೆನಿತೊ ಮಂದಿ | 
ಅಲ್ಲೆಯಿರುವರು lal 


ನಿದೆ ಬುದ್ದಿ ಕಲಿ ನಲೆವಗೆ 


cd el - 
k ಚ್‌ 
ನ 


ಎತುತ 


ಗ) ಯ 


ನೋಡಿ, ಓದಿ, ಕೇಳಿ ತಿಳಿದು ಮೇಲು-ಕೀಳು ಭೇದಭಾವ 


ಬುದ್ದಿ ಬೆಳೆವುದು 


ಅಲ್ಲೆ ಮರೆವುದು 


ಆಟಿಕೂಟಿಗಳಲಿ ಹಿಗ್ಗಿ ಹಲವರೊಡನೆ ಹೊಂದಿಕೊಂಡು. 


ಮನವು ನಲಿವುದು 


॥ ೪1 ನಡೆಯೆ ತಿಳಿವುದು | sl 


ಯೋಗ್ಯರೆನಿಸಬೇಕು ನಾವು 
ನಡೆವ ಶಾಲೆಗೆ 
ನಮ್ಮ ಭಾಳು ಕೀರ್ತಿ ತರಲಿ 


| ನಮ್ಮ ನಾಡಿಗೆ W& 


ಟಿಪ್ಪುಸುಲ್ತಾನ 


4 ಮ್ಬೆ ಸೂರಿನ ಹುಲಿ''ಯೆನ್ನುವ ಬಿರುದಿನ 


ಗಂಡುಗಲಿ 


TERE 
ಯೆ ಬಪ್ಪ 


ಕನ್ನಡ ನಾಡಿನ ಕೆಚ್ಚಿನ ಕೇಸರಿ! 


ಹೆಸರಿದು 


ನಿನಗೊಪ್ಪು lo 


ಹೈದರ ಆಲಿಯು ಸಾವನ್ನೈದಿರೆ 
ಗದ್ದುಗೆಯೇರಿದ್ದೆ. 
ಬಿಳಿಯರ ಸೇನೆಯು ರಾಜ್ಯವ ಮುತ್ತಿರೆ 


ಧೈರ್ಯದಿ ಕಾದಿದೆ ॥೨॥ 
ುಿ 


ನಿನ್ನಯ ಶೌರ್ಯವ ಕಂಡಾ ವೈರಿಯ 
ಬಗೆ ತಲ್ಲಣಿಸಿತ್ತು 
ಪಾಪಕೆ ಬೆದರದೆ ಮೋಸದ ಬಲೆಯಲಿ 


ನಿನ್ನನು. ಕೆಡವಿತ್ತು" ah 


ತ 


~ 10 — 


ರಣಕಣದಲಿ ಹಗೆಗಳ ತಲೆದೂಗಿಸಿ 
ಸೆಣಸಾಡಿದೆ ವೀರ 
ದೇಶದ ಸ್ವಾತಂತ್ರ್ಯಕೆ ಪ್ರಾಣವನೇ 
ಬಲಿಯೊಡ್ಡಿದೆ ಶೂರ 


ನಿನ್ನಯ ಜೀವನ ನಿಜಕೂ ಪಾವನ 
ನಾಡಿನ ಜನಕೆಲ್ಲಾ 
ನಿನ್ನಯ ಪ್ರಣ್ಯಸ್ಮರಣೆಯೆ ಚೇತನ 
ಸೀಡುವುದೆಮಗೆಲ್ಲಾ 


ನನಭಾರತ 
ನವಭಾರತ 
ನಮ್ಮ 
ನವ*್‌ಭಾರತಃ8 
ಇಂದು ನಾವು ಕಟ್ಟಬೇಕು ನವಭಾರತ 
ಜಗದಿ ತಲೆಯನೆತ್ತ ಬೇಕು ನವಭಾರತ 


ಐಕ್ಯಮತ್ಯದಿಃ 
ನಾವು: 
ಸೋದರತ್ವದಿತ 
ತಾಯಸೇವೆಗೈ ವುದೆಂಬ ಹರ್ಷಚಿತ್ತದ್ದಿ 
ನಾಡಹಿತನ ಬಯಸಿ ನಾವು ದುಡಿವ ನಿತ್ಯದಿಃ 


ಈ 


ll 9 H 


| x 


I O 


Il Bl 


ORME ಜೀ್ಪ 


ದುಡಿಮೆ ಫಲಿಸಲಿ$ 
ನಮ್ಮ 
ದೇಶ ಬೆಳಗಲಿ 
ಬಾಪು ಕಂಡ ರಾಮರಾಜ್ಯವಿಲ್ಲೆ ನೆಲೆಸಲಿ 
ನಾಡಗುಡಿಯು ಮೇಲು ಮುಗಿಲನೇರಿ ಹಾರಲಿ ೩ 





ಸ 
ಹ 
ನ 


| °° ಚಿಕುಗಾಳಿ 
ಬಂದಿತು ಬಂದಿತು ಸುಂಟಿರಗಾಳೀ 

_ ಭಾರೀ ಬಿರುಗಾಳೀ 
4 | ಭೂಮಿಯೆ ಬುಡಮೇಲಾಗುವುದೇನೋ ವ 
ಎಲ್ಲೆಲ್ಲೂ ಧೂಳೀ 

ಇಸ್ಸೀ | 
ಎಲ್ಲೆಲ್ಲೂ ಧೂಳೀ lal 
1 _. ನೆಲದಲಿ ಹರಡಿದ ಕಸದಾರಾಶಿಯೆ 
ಗ ಗಿರಗಿರ ತಿರುಗುತಿದೆ 
೯ ಚದರಿದ ತರಗೆಲೆ ಹಾರುತ ಸರಸರ 
ಮೇಲಕೆ ಏರುತಿದೆ 

ಎದೂ8 
ಕೆಳಗೇ ಬೀಳುತಿದೆ | ೨1 


ek 


` ಗಿಡಮರಬಳ್ಳಿಗಳೆಲ್ಲವು ಗಾಳಿಗೆ 
ಥರಥರ ನಡುಗುತಿವೆ * 
ಜೋಲುತ ಮಾಲುತ ಮಿಡಿಹೂಹಣ್‌ ಗಳ 
ಷಟಪಟ ಕೆಡವುತಿನೆ 
ನೋಡದೊ 
ತಲೆ ತಾಬಾಡಿಸಿನೆ 1೩1 





“ಬಸಿ ಲ 


ಹಂಚಿನ ಮನೆಗಳು ಬಡಗುಡಿಸಲುಗಳು 
ಗಾಳಿಗೆ ಬಲಿಬಿದ್ದು 

ಮಾಡೇ ಹಾರಿದೆ ಗೋಡೆಯೆ ಜರಿದಿದೆ 
ಮರ ಮೇಲಕೆ ಬಿದ್ದು | 

ಅಬ್ಬಾಃ 8 

ಸುತ್ತೆಲ್ಲಾ ಸದ್ದುಃ 1೪॥ 

ನೆರೆದಿಹ ಖಗಮೃಗ ನೋಡುತ ಮುಖಮುಖ 
ನಡುಗುತಲಿವೆ ಹೆದರಿ 

ಮನೆಮನೆಗಳ ಜನಮನದಲಿ ದೇವನ 

ನೆನೆಯುತಿಹರು ಬೆದರಿ 

ಬಾಗುತ 
ಪೊರೆ ತಿವಯೆಂದೊದರಿ 1೫॥ * 





ಹಳ್ಳಿಯತ್ತ ತೆರಳುವ 


'ಬನ್ನಿ ಜನ್ನಿ ಗೆಳೆಯರೆಲ್ಲ ಉಣಲು ಉಡಲು ಅನ್ನಬಟಿ 
ಹಳ್ಳಿ ಯತ್ರ ತೆರಳುವ ಹಳ್ಳಿಯಲ್ಲು ದೊಕಿವುದು 
ಸೃಷ್ಟಿ ತಾಯ ತವರುಮನೆಯ ಶುಶ್ಧ ಗಾಳಿ ಸ್ವಚ್ಛ ನೀರು 


ಕಂಡು ಮೋದಗೊಳ್ಳುವ ‘hol ಅಲ್ಲಿ ತಪ ನೃದಿರುವುದು lls 
ಆದರಿಂದು ಜನವು ದಿನವು 
ಕ ಸೇಟಿಯತ್ತ ನಡೆದಿದೆ 
ಕ ಹಳ್ಳಿಯಳಿದೆ ನಮ್ಮ ದೇಶ 


ಕಷ್ಟನಸ್ವ ಸಡುತಿದೆ Ia 
'ನಾಡಪಾಡು ತೊಲಗಬೇಕು ರೈತರೊಡನೆ ಬೆರೆತು ಕಲೆತು 
ನಮ್ಮ ಯತುನ ಮಾಡುವ ಕೌ ತರಾಗಿ ಬಾಳುವ 
ದೇಶದೊಳಿತ ಬಯಸಿ ಮುದದಿ ಹಳ್ಳಿ. ಡಿಲ್ಲಿಯಾಗುವಂತೆ 


'ಕಾರ್ಯರಂಗಕಿಳಿಯ:ುವ ॥ ೪ ॥ ದುಡಿದು ಯಶನ ಗಳಿಸುವ! ೫ lb 








uy Ps 
ಚರಕ 


ಚರಕವ ಹಿಡಿಯುವ ನಾವೆಲ್ಲಾ 
ಚರಕನೆ ದೇವರು ನಮಗೆಲ್ಲಾ. 


ನಾಡಿನ ಜನತೆಯು ಚರಕವ ತಿರುಗಿಸೆ 

ಬಡತನ ದೂರಕೆ ಓಡುವುದು 

ನಾನಾ ಕಸಬಿನ ಹಳ್ಳಿಯ ಮಂದಿಗೆ 

ಚರಕವೆ ಅನ್ನವ ನೀಡುವುದು lal 


ಹೊಲದಲಿ ಹತ್ತಿಯ ಬೆಳೆಸುವ ಕೈಶಗೆ 
ಕೆಲಸವು ಸಿಕ್ಕುವುದಿದರಿಂದ 

ಹೆತ್ತಿಯ ಹಿಂಜುವ ಸಂಸಾರಿಗರಿಗೆ 
ದುಡಿಮೆಯಂ ದೊರೆಯುವುದಿದರಿಂದ ॥೨॥ 


ನೂಲುವ ನೇಯುವ ವೃತ್ತಿಯ ಜನರಿಗೆ 

ಗಳಿಕೆಯು ಹೆಚ್ಚುವುದಿದರಿಂದ 

ಹಳ್ಳಿಯ ಬಡಗಿಯು ಬಡಕಮ್ಮಾರನು 

ದುಡ್ಡನು ಗಳಿಸುವರಿದರಿಂದ - fa Hh 


ಮಡಿವತಾಡುವ ಜನ್ಮ ರಂಗುಕೊಡುವ ಜನ 
ಕಾಸನು ಕಾಣುವರಿದರಿಂದ 

ಊರಿನವರ ಹಣ ಊಕೊಳಗುಳಿದು 
ಗ್ರಾಮೋದ್ಧಾರನೆ--ಇದರಿಂದ 1೪ 1 


ಚರಕದ ಸೇವೆಯ ಗೈದರೆ_. ನಮಗಿದು 

ಬದುಕಿನ ದಾರಿಯ ತೋರುವುದು 

ಚರಕವು ದಿನದಿನ ತಿರುಗುತಲಿದ್ದರೆ 

ನಾಡೇ ನಂದನವಾಗುವುದು ॥ ೫ ॥ 


ಯಾ ಈ ಎಮು । 








ಘಾನಾಸಾಾಸಾಚಾವಹಾಣಚವಾಹಾರಹಾಡಡ222222322:22:25380232222220 





ನಿದ್ಯಾರ್ಥಿಗಳ ಸೇನಿಂಗ್ಸ್‌ ಬ್ಯಾಂಕ್‌ ಖಾತೆಯಫಲ್ಲಿ 
ಉಳಿತಾಯದ ಪಾಠವಿದೆ 


ಅಲ್ಲದೆ 
Wal ಧರ್ಮಾರ್ಥವಾಗಿ ಕ 
ಗ ಹಣ ಪಾವತಿಮಾಡುನ 
ಲ ಅವಕಾಶವನ್ನೂ . .. * 
ಗ ಕಲ್ಪಿಸಿ ಕೊಡಲಾಗಿದೆ" 


ಸಿಂಡಿಕೇಟ್‌ ಬೇಂಕ್‌ 


ಡಿ ಕೆನರಾ ಇಂಡಸ್ಟ್ರಿಯಲ" ವಿಂಡ್‌ ಬೇಂಕಿಂಗ್‌ ಸಿಂಡಿಕೇಟ”, ಲಿಮಿಟಿಡ್‌ 





Edited, Printed & Published by K. V. Shenoy 
at The Prabhat Printers, Ltd., Mangalore. 


